ಕರ್ನಾಟಕ ವಿಧಾನಸಭೆ 
ಹದಿನಾಲ್ಡನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 17ನೇ ಫೆಬ್ರವರಿ, 2೦14 
(ಸಮಯ: ಬೆಳಗ್ಗೆ 11.೦೦ ಗಂಟಿಗೆ) 


1 ಸಂತಾಪ ಸೂಚನೆ 


2. ಪ್ರಶ್ನೋತ್ತರ 
ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ; ಆರನೇ ಪಟ್ಟ 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಣ 


3. ಗಮನ ಸೆಳೆಯುವ ಸೂಚನೆಗಳು 


4. ಡಾಟ ರಫೀಕ್‌ ಅಹ್ಮದ್‌ ಎಸ್‌. ಅವರು ತುಮಕೂರು ಜಲ್ಲೆಗೆ ಸರ್ಕಾರಿ ವೈದ್ಯಕೀಯ 
ಕಾಲೇಜು ಸ್ಥಾಪಿಸಲು ಭಾರತೀಯ ವೈದ್ಯಕೀಯ ಮಂಡಳಯ೦ದ ಅನುಮತಿ 
ನೀಡಲಾಗಿದ್ದರೂ ಕಾಲೇಖು ಸ್ಥಾಪನೆಗೆ ಹಿಂದಿನ ವರ್ಷದ ಆಯವ್ಯಯದಲ್ಲ ಹಣವನ್ನು 
ಮೀಸಅಡಲಾಗಿರುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮನಗರ 
ತಾಲ್ಲೂಕು ಬಡದಿ ಹೋಬಳಯ ಎಲ್ಲಾ ಪಂಚಾಯತಿಗಳ ಗ್ರಾಮಗಳಗೆ ನಿರಂತರ 
ವಿದ್ಯುತ್‌ ಸರಬರಾಜು ಮಾಡುವ ಬಗ್ಗೆ ಮಾನ್ಯ ಇಂಧನ ಸಚಿವರ ಗಮನ 
ಸೆಳೆಯುವುದು. 


4. ವಿತ್ತೀಯ ಕಾರ್ಯಕಲಾಪಗಳು 


“2೦14-15ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ” 


ಪಿ.ಹಿಂಪ್ರಕಾಶ 
ಕಾಯಶದರ್ಶಿ 


Rp ಶಾ 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


